ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2275 


“ಸದಸ್ಯರ ಹೆಸರು 


ಶಲ 
ಶ್ರೀ ಪಕಾಶ್‌ ಕೆ. ರಾಥೋಡ್‌: 


(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿವಾಂಕ: : 26.03.2021 


ಉತ್ತರಿಸುವ ಮಾನ್ಯ 


ಸಚಿವರು : ಕೃಷಿ ಸಚಿವರು 


ಕ್ರಸಂ ಪಶ್ನೆ ಉತ್ತರ 
(ಅ) ಕೃಷಿ ಸಿಂಚವಾ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಕೃಷಿ ಇಲಾಖೆಯ 
ಯೋಜನೆಯಡಿಯಲ್ಲಿ ವತಿಯಿಂದ ಸೂಕ್ಷ್ಮ ನೀರಾಪರಿ ಪದ್ಧತಿಗಳಾದ ತುಂತುರು ಮತ್ತು ಹನಿ ನೀರಾವರಿ 
ರೂಪಿಸಿರುವ ಘಟಕಗಳಿಗೆ ಸಹಾಯಧನ ಒದಗಿಸಲಾಗುತ್ತಿದೆ. ಹಾಗೂ ಜಲಾನಯನ ಅಭಿವೃದ್ಧಿ 
ಲಾಖೆಯಿಂದ ಈ ಕೆಳಕಂಡ ಕಾಯ 'ಕ್ರಮಗಳ ಮಷ್ಟಾ ಮಾಡಲಾಗುತ್ತಿದೆ. 
ಕಾರ್ಯಕ್ರಮಗಳಾವುವು: ಇ [e) ೦ಡ ಕಾರ್ಯ ನ್ನು ಅನುಷ್ಠಾನ 


1) ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಜಲಾನಯನ ಅಭಿವೃದ್ಧಿ ಘಟಕ: 
(Pradhan Mantri Krishi Sinchayee Yojana-Watershed 
Development Components): ' 


ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ಕಂದಕ ಬದುಗಳು, 
ಬೋಲ್ಲರ್‌/ರಬಲ್‌/ಸಸ್ಯತಡೆಗಳು, ಕೃಷಿ ಹೊಂಡಗಳು, ಚಿಕ್ಕ ತಡೆ ಅಣೆಗಳು, 
ನಾಲಾಬದುಗಳು, ಖುಷ್ಠಿ ತೋಟಗಾರಿಕೆ, ಕೃಷಿ ಆರಣ್ಯ ಮತ್ತು ಮೇವು ಅಭಿವೃದ್ಧಿ 
ಮುಂತಾದ ಚಟುವಟಿಕೆಗಳನ್ನು ತಾಂತ್ರಿಕತೆ ಆಧರಿಸಿ ಅನುಷ್ಠಾನ ಮಾಡಲಾಗುತ್ತಿದೆ. 
ಈ ಚಟುವಟಿಕೆಗಳಿಂದ "ಮಣ್ಣು ಮತ್ತು ನೀರಿನ ' ಸಂರಕ್ಷಣೆಯಾಗಿ ಬೆಳೆಗಳ 
ಉತ್ಪಾದಕತೆಯು ಹೆಚ್ಚಾಗುತ್ತದೆ. ' 

ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಭೂ ರಹಿತ ಮತ್ತು 
ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಹಿಳೆಯರಿಗಾಗಿ ಸ್ವಸಹಾಯ 
ಗುಲ ಗಳನ್ನು ರಚಿಸಲಾಗಿರುತ್ತದೆ. ಸ್ಪಸಹಾಯ ಗುಂಪಿನ ಸದಸ್ಯರಿಗೆ ಅಗತ್ಯ 
ತರಬೇತಿಗಳನ್ನು ನೀಡಿ ಆದಾಯ ಉತ್ಸನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಸುತ್ತು 
ನಿಧಿಯನ್ನು ನೀಡಿ ಪ್ರೋತ್ಸಾಹ ನೀಡಲಾಗುತ್ತಿದೆ. 


2) ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಇತರೆ ಉಪಚಾರಗಳು, 
(Pradhan Mantri Krishi Sinchayee Yojana- Other 
Interventions }: | 


ಸಮುದಾಯ ನೀರು ಸಂಗ್ರಹಣಾ ವಿನ್ಮಾಸಗಳಾದ ತಡೆಅಣೆ, ನಾಲಾಬದು, 

ಕಿಂಡಿ ಅಣೆ, ಜೆಮುಗುಕೆಲ ಮತ್ತಿತರ ನೀರು ಸಂಗ್ರಹಣಾ ವಿನ್ಯಾಸಗಳನ್ನು ರಚಿಸಿ, 

ಸದರಿ ವಿನ್ಯಾಸಗಳನ್ನು ಸೂಕ್ಷ್ಮ ನೀರಾವರಿಗೆ ಅಳವಡಿಸುವುದರ ಮೂಲಕ ಬೆಳೆಗಳ 

ಸಂದಿಗ್ಗ ಪರಿಸ್ಸಿಶಿಯಲ್ಲಿ ರಕ್ಷಣಾತ್ಮಕ ನೀರಾವರಿಗೆ ನೀರನ್ನು ಬಳಸಿ ಕೃಷಿ 
4 


[ [3 ಐ 
ಉತ್ಪಾದನೆಯನ್ನು ಹೆಚ್ಚಿಸಲು ನೆರವು: ನೀಡಲಾಗುತ್ತಿದೆ. 


ಬ 3 ಚ 


(ಆ) [ಕಳೆದ - ಮೂರು ಕಳೆದ ಮೂರು ವರ್ಷಗಳಿಂದ, ಸದರಿ ಯೋಜನೆಯಡಿ ವಿಜಯಪುರ 
ವರ್ಷಗಳಿಂದ | ಜಿಲ್ಲೆಯಲ್ಲಿ ಉಪಯೋಗ ಪಡೆದಿರುವ 'ಫಲಾನುಭವಿಗಳ ವಿವರ ಈ ಕೆಳಕಂಡಂತಿದೆ. 
ವಿಜಯಪುರ ಜಿಲ್ಲೆಯಲ್ಲಿ! ಪ್ರಧಾನ ವಡ್ರ” 
ಸದರಿ ಯೋಜನೆಯ ಕೃಷಿ ಸಿಂಚಾಯಿ | ಪಧಾನ ಮಂತಿ' 

fl ಪ ಜನಿ. ಹಿ ಸಿಂಚಾ 
ಉಪಯೋಗ ಪಡೆದ IR Me ಕ 4 ಕೃಷಿ ಇನಿಯ 
ಫಲಾನುಭವಿಗಳ ಸಂಖ್ಯೆ LS Ba ಯೋಜನೆ- 
ವೀರಾ ಜಲಾನಯನ 
ಎಷ್ಟು? (ವಿವರಗಳನ್ನು ಇತರೆ 
MORON is ಕ್ರ 2 ಯೋಜನೆಯ ಅಭಿವೃದ್ಧಿ BUR 
ಒದಗಿಸುವುದು ೯ ಉಪಚಾ 
ಪುನ್ಯ ಸಂ ke ತುಂತುರು/ಹನಿ | ಘಟಕದಡಿ 7 
ಪ್ರಯೋಜನ 
ನೀರಾವರಿಯಡಿ | ಪ್ರಯೋಜನ ; 
ಪಡೆದ 
| ಪ್ರಯೋಜನ ಪಡೆದ 
ಫಲಾನುಭವಿಗಳ 
- ಪಡೆದ ಫಲಾನುಭವಿಗಳ 
ಸಂಖೆ 
ಫಲಾನುಭವಿಗಳ ಸಂಖ್ಯೆ ಶಿ 
ಸಂಖ್ಯೆ 
1 2017-18 8577 874 378 
2 2018-19 11757 4753 507 
3 2019-20 11000 4608 195 
4 2020-21 18434 21 - 81 
ಒಟ್ಟು 49768 6116 1161 


x ಸಂಖ್ಯೆ:-ಕೃಇ/63/ಕೃತ್ಯೇಉ/2021 


